ಕರ್ನಾಟಿಕ ವಿಧಾನ ಪರಿಪತ್ತು 


ಚುಕೆ, ಗುರುತಿಲ್ಲದ ಪ್ರಶ್ನೆ 1662 
ಸದಸ್ಯರ ಹೆಸರು ಶ್ರೀ. ಎಂ.ಎ ಗೋಪಾಲಸ್ವಾಮಿ 
(ಸೈ್ಲಫೀಯ ಸಂಸ್ಥೆಗಳ ಕ(ತು) 
ಉತ್ತರಿಸುವ ಸಚಿವರು ಮಾನ್ಯ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 19-03-2021 
ಪ್ರ 
[ಸಂ ಪ್ರಶ್ನೆ ಉತ್ತರ _| 
ಅ) |ಫೆಬ್ರವರಿ-2021ರ ಫೆಬ್ರವರಿ-2021ರ ಮಾಹೆಯಲ್ಲಿ ಅಕಾಲಿಕವಾಗಿ! 


ಮಾಹೆಯಲ್ಲಿ ಅಕಾಲಿಕವಾಗಿ 
ಸುರಿದ ಭಾರಿ «ಆಲಿಕಲ್ಲು 
ಮಳೆಗೆ ಹಾಸನ ಜಿಲ್ಲೆಯಲ್ಲಿ 
ಸಾವಿರಾರು 
ಪ್ರದೇಶದ ಕಪಿ ಬೆಳೆಗಳು 
ನಾಶವಾಗಿ ರೈತರು 
ಸಂಕಷ್ಟದಲ್ಲಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: ಬಂದಿದಲ್ಲಿ 
ನಾಶವಾಗಿರುವ ಬೆಳೆಗಳ] 
ಸಮೀಕ್ಲೆ 
ನಡೆಸಲಾಗಿದೆಯೇ.(ವಿವರ 
ನೀಡುವುದು) 


ಸುರಿದ ಭಾರಿ ಆಲಿಕಲ್ಲು ಮಳೆಗೆ ಹಾಸನ ಜಿಲ್ಲೆಯಲ್ಲಿ 
ಸಾವಿರಾರು ಹೆಕರ್‌ ಪ್ರದೇಶದ ಕೃಪಿ ಬೆಳೆಗಳು! 
ನಾಶವಾಗಿ ರೈತರು ಸಂಕಷ್ಟದಲ್ಲಿರುವುದು ಸರ್ಕಾರದ 


ಹೆಕರ್‌ಗಗಮನಕ್ಕೆ ಬಂದಿದೆ. 


ಆಲಿಕಲ್ಲು ಮಳೆಯಿಂದ ಬೆಳೆ 
ಹಾನಿಯಾಗಿರುವುದರ ಬಗ್ಗೆ ಕಂದಾಯ ಇಲಾಖೆ ಮತ್ತು 
ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಂದ ಜಂಟಿ 
ಬೆಳೆಹಾನಿ ಸಮೀಕ್ಲೆಯನ್ನು ಸಡೆಸಲಾಗಿರುತ್ತದೆ. 


ಪುಮುಖ ತೋಟಗಾರಿಕೆ ಬೆಳೆಗಳಾದ ಆಲೂಗಡ್ಡೆ, 
ಬಾಳೆ, ಕಾಳುಮೆಣಸು, ಅಡಿಕೆ ಮತ್ತು ಇತರೆ 
ತೋಟಗಾರಿಕೆ ಬೆಳೆಗಳ ಬೆಳೆಹಾನಿ ವರದಿಯನ್ನು 
ಕಂದಾಯ ಇಲಾಖೆಗೆ ಸಲ್ಲಿಸಲಾಗಿರುತ್ತದೆ. 


ಈ ಆಲಿಕಲ್ಲು ಮಳೆಗೆ ಹಾಸನ] 
ಜಿಲ್ಲೆಯಲ್ಲಿ ಯಾವ ಯಾವ 
ತೋಟಗಾರಿಕೆ ಬೆಳೆಗಳು 
ನಾಶವಾಗಿವೆ: ಇವುಗಳ 
ಪ್ರಮಾಣವೆಷ್ಟು; 


ಆಲಿಕಲ್ಲು ಮಳೆಗೆ ಹಾಸನ ಜಿಲ್ಲೆಯಲ್ಲಿ! 
ಹಾನಿಗೊಳಗಾದ ತೋಟಗಾರಿಕೆ ಬೆಳೆಗಳು, ಇವುಗಳ! 
ಪ್ರಮಾಣ, ನಷ್ಟದ ಅಂದಾಜು ಮೊತ್ತದ 
ತಾಲೂಕುವಾರು ಮಾಹಿತಿ ಈ ಕೆಳಕಂಡಂತಿರುತ್ತದೆ. 


ಅಲಬಾಜು 


ನೀಡುವುದು) 


ನಷ್ಟದ[ತಸಂ[ ಚಿಳೆ `[ಚಿಳೆಹಾನಿ ವಿಸ್ತೀರ್ಣ (ಹೆ) 
ಮೊತ್ತವೆಷ್ಟು; pr] ನರಸಿಪುರ 
(ತಾಲ್ಲೂಸುವಾರು ಮಾಹಿತಿ ಅರಕಲಗೂಡು ಹೊಳೆನರಸಿಪು 
F 


ಆಲೂಗೆಡ್ಡೆ 


೧.40 Kl} 


0.80 
0.58 ಲಕ 


ಇ) |ಈ ಮಳೆಯಿಂದ ಬೆಳೆ ನಷ್ಟ!  ಈಮಳೆಯಿಂದ ಬೆಳೆ ನಪ್ಪ ಹೊಂದಿರುವ ರೈತರಿಗೆ 
ಹೊಂದಿರುವ ರೈತರಿಗೆಕಂದಾಯ ಇಲಾಖೆಯ ಮೂಲಕ ಪರಿಹಾರ ನೀಡಲು! 
ಪರಿಹಾರ ನೀಡಲು ಸರ್ಕಾರವುಸರಕಾರದಿಂದ ಕ್ರಮ ಕೈಗೊಳ್ಳಲಾಗುತ್ತಿದೆ. 
ಕುಮಕ್ಸೆಗೊಂಡಿದೆಯೇ; 
ಕೈಗೊಂಡಿದ್ದಲ್ಲಿ, ಯಾವ] ರಾಷ್ಟಿೀೀಯ/ರಾಜ್ಯ ವಿಪತ್ತು ಪರಿಹಾರ ನಿಧಿ 
ಯಾವ ಬೆಳೆಗಳಿಗೆ ಎಷ್ಟು|ಮಾರ್ಗಸೂಚಿಯನ್ವಯ ಶೇ. 33 ಕಿಂತ ಹೆಚ್ಚಿನ 
ಪರಿಹಾರ ನೀಡಲಾಗುತ್ತಿದೆಗಪುಮಾಣದ ಬೆಳೆ ಹಾನಿಗೆ ಪ್ರತಿ ಹೆಕೇರ್‌ ವಾರ್ಪಿಕ| 

(ವಿವರ ನೀಡುವುದು) [ಮಳೆಯಾಶ್ರಿತ ಬೆಳೆಗಳಿಗೆ ರೂ.6800/-, ವಾರ್ಪಿಕ! 
; "ನೀರಾವರಿ ಬೆಳೆಗಳಿಗೆ ರೂ.13500/- ಮತ್ತು! 
ಬಹುವಾರ್ಷಿಕ ಬೆಳೆಗಳಿಗೆ ರೂ.18000/- ರಂತೆ ಪ್ರತಿ 
ಫಲಾನುಭವಿಗೆ 200 ಹೆಕರ್‌ ವರೆಗೆ 
ಪರಿಹಾರಧನ ವಿತರಿಸಲಾಗುತ್ತದೆ. 


HORTI 184 HGM 2021 


AC 


(ಆರ್‌.ಶಂಕರ್‌) 
ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


